ಕರ್ನಾಟಿಕ ವಿಧಾನಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


535 


2). ಸದಸ್ಯರ ಹೆಸರು | ಶ್ರೀ ವಿಜಯ ಸಿಂಗ್‌ 
(ಸಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 

3). ಉತ್ತರಿಸುವ ದಿನಾಂಕ 24.09.2020 

4). ಉತ್ತರಿಸುವ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು 

ಕ್ರ.ಸಂ ಪ್ರಶ್ನೆ ಉತ್ತರ 

(ಅ) 2018-19, 2019-2020ನೇ | ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ 2018-19 

ಸಾಲಿನಲ್ಲಿ ಶಾಸಕರ ಸ್ನ್ಥಳೀಯ | ಮತ್ತು 2019-20ನೇ ಸಾಲಿನಲ್ಲಿ ಬಿಡುಗಡೆಯಾದ 
ಪ್ರದೇಶಾಭಿವೃದ್ಧಿ ಯೋಜನೆ | ಅನುದಾನದ ವಿವರಗಳು ಈ ಕೆಳಗಿನಂತ್ರಿವೆ:- 


ಅಡಿ ಎಷ್ಟು ಅನುದಾನವನು (ರೂ.ಹೋಟಿಗಳಲ್ಲಿ) 
ಬಿಡುಗಡೆ ಮಾಡಲಾಗಿದ (ವರ || ಕಸಂ ವರ್ಷ ಬಿಡುಗಡೆಯಾದ 
ನೀಡುವುದು) ಅನುದಾನ 
1 2018-19 481.69 
2 2019-20 299.67 
(ಆ) | ಶಾಸಕರ ಸ್ನಳೀಯ | ಆರ್ಥಿಕ ಇಲಾಖೆಯ ಆದೇಶದನ್ವಯ ಆರಂಭಿಕ ಶಿಲ್ಕು 
ಪ್ರದೇಶಾಭಿವೃದ್ಧಿ ಯೋಜನೆ | ಸೇರಿದಂತೆ ಲಭ್ಯವಿರುವ ಅನುದಾನದಲ್ಲಿ ಶೇ.75ರಷ್ಟು 
ಅಡಿ ಅನುದಾನವನ್ನು | ಮೆಚ್ಚ ಮಾಡದೆ ಇರುವುದರಿಂದ ಅನುದಾನ 
ಬಿಡುಗಡೆ ಮಾಡದಿರಲು | ಬಿಡುಗಡೆಯಾಗಿರುವುದಿಲ್ಲ. 
ಕಾರಣವೇನು, ಇದರಿಂದ 
ಅಭಿವೃದ್ದಿ ಕಾಮಗಾರಿಗಳು 
ಕುಂರಿತವಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ, 
(ಇ) | ಅನುದಾನ ಬಿಡುಗಡೆ ಮಾಡಲು | ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ಲಭ್ಯವಿರುವ 


ಸರ್ಕಾರ ಯಾವ ಕ್ರಮವನ್ನು 
ಕೈಗೊಂಡಿದೆ. 


ಅನುದಾನವನ್ನು ತುರ್ತಾಗಿ ವೆಚ್ಚ ಮಾಡುವ ಬಗ್ಗೆ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಪ್ರತಿ ಮಾಹೆ 
ವಿಡಿಯೋ ಸಂವಾದದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ 
ನೀಡುರುತ್ತಾರೆ ಹಾಗೂ ದಿನಾಂಕ:23.06.2020ರಂದು 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಪ್ರಗತಿಯ 
ವೇಗವನ್ನು ಹೆಚ್ಚಿಸಲು ಸೂಚಿಸಿರುತ್ತಾರೆ. ಈಗಾಗಲೇ 
2020-21ನೇ ಸಾಲಿನಲ್ಲಿ ಮೊದಲನೆಯ ಕಂತಿನ 
ಅನುದಾನ ರೂ.141.00 ಕೋಟಿಗಳನ್ನು ಬಿಡುಗಡೆ 
ಮಾಡಲಾಗಿದೆ. 


ಸಂಖ್ಯೆ: ಪಿಡಿಎಸ್‌ 62 ಕೆಎಲ್‌ಎಸ್‌ 2020 


ಚೂಸ್‌: ಡಿಎರದ 
(ಬಿ.ಎಸ್‌.ಯಡಿಯೂರಪ್ಪ), 
ಮುಖ್ಯಮಂತ್ರಿ 


2) 


